ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು ಶ್ರೀ. ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 590 

ಉತ್ತರ ದಿನಾಂಕ 17.12.2021 

ಕ್ರ. ಪ್ರಶ್ನೆ ಉತ್ತರ 

ಸಂ 

ಅ) | ಕಳೆದ 3 ವರ್ಷಗಳಲ್ಲಿ ರಾಷ್ಟ್ರೀಯ ಗ್ರಾಮೀಣ | ರಾಜ್ಯದಲ್ಲಿ 15 ಆಗಸ್ಟ್‌ 2019ರವರೆಗೆ ರಾಷ್ಟ್ರೀಯ 
ಕುಡಿಯುವ ನೀರಿನ ಯೋಜನೆ ಅನ್ವಯ ಎಷ್ಟು | ಗ್ರಾಮೀಣ ಕುಡಿಯುವ ನೀರಿನ ಯೋಜನೆ 
ಮನೆಗಳಿಗೆ ಕುಡಿಯುವ ನೀರಿನ ಸಂಪರ್ಕಕ್ಕಾಗಿ | ಜಾರಿಯಲ್ಲಿದ್ದು, ನಂತರ ಜಲ ಜೀವನ್‌ ಮಿಷನ್‌ 
ಟ್ಯಾಪ್‌ ಗಳನ್ನು ಅಳವಡಿಸಲಾಗಿದೆ; (ಜೆ.ಜೆ.ಎಂ) ಯೋಜನೆಯು ಅದರೊಂದಿಗೆ 

ವಿಲೀನಗೊಂಡಿರುತ್ತದೆ. ಸದರಿ ಯೋಜನೆಯಡಿ 
ಈವರೆಗೆ (08.12.2021ರಂತೆ) 17.40ಲಕ್ಷ ಮನೆಗಳಿಗೆ 
ನಳ ಸಂಪರ್ಕ ಒದಗಿಸಲಾಗಿದೆ. 

ಆ) | ರಾಜ್ಯದ ಎಷ್ಟು ಮನೆಗಳಿಗೆ ಟ್ಯಾಪ್‌ ಮೂಲಕ ರಾಜ್ಯದಲ್ಲಿ ಈವರೆಗೆ (೦8.12.2021ರಂತೆ) 41.91ಲಕ್ಷ 
ನೀರಿನ ಸಂಪರ್ಕ ನೀಡಲಾಗಿದೆ; (ಜಿಲ್ಲಾವಾರು | ಮನೆಗಳಿಗೆ ನಳ ಸಂಪರ್ಕ ಒದಗಿಸಲಾಗಿದೆ. 
ವಿವರ ನೀಡುವುದು) ಜಿಲ್ಲಾವಾರು ವಿವರ ಅನುಬಂಧ-1ರಲ್ಲಿ ನೀಡಿದೆ. 

ಇ) | ಟ್ಯಾಪ್‌ ಮೂಲಕ ಕುಡಿಯುವ ನೀರಿನ ಸಂಪರ್ಕ | ಜಲ ಜೀವನ್‌ ಮಿಷನ್‌ ಯೋಜನೆಯಡಿ ನಳ 
ಪಡೆಯಲು ಯಾವ ಯಾವ ದಾಖಲೆಗಳನ್ನು | ಸಂಪರ್ಕಗಳನ್ನು ಒದಗಿಸಲು ಯಾವುದೇ ಅರ್ಜಿ 
ನೀಡಬೇಕಾಗಿದೆ; ಅರ್ಜಿ ನೀಡಿದ ಎಷ್ಟು | ಒದಗಿಸುವ ಅವಶ್ಯಕತೆ ಇರುವುದಿಲ್ಲ. 
ದಿನಗಳಲ್ಲಿ ಮನೆಗಳಿಗೆ ಕುಡಿಯುವ ನೀರಿನ 
ಸಂಪರ್ಕ ನೀಡಲಾಗುತ್ತದೆ; ಇದಕ್ಕಾಗಿ ಎಷ್ಟು ಜಲ ಜೀವನ್‌ ಮಿಷನ್‌ ಯೋಜನೆಯ 
ಮೊತ್ತದ ಶುಲ್ಕ ನೀಡಬೇಕಾಗಿದೆ? ಮಾರ್ಗಸೂಚಿಯಂತೆ, ಗ್ರಾಮದೊಳಗಿನ ನಳ ಸಂಪರ್ಕ 

ಒದಗಿಸುವ ಅಂದಾಜು ಮೊತ್ತದ ಶೇ.10ರಷ್ಟನ್ನು 
(ಪ.ಜಾ/ಪ.ಪಂಗಳಿಗೆ ಶೇ.5) ಸಮುದಾಯ 
ವಂತಿಕೆಯಾಗಿ ಪಡೆಯಬೇಕಾಗಿರುತ್ತದೆ. 
ಕಡತ ಸಂಖ್ಯೆ:ಗ್ರಾಕುನೀ&ನೈಇ/310/ಗ್ರಾಅಪ/2021 4 y Py ನ 
FP 6 Pad 
(ಕೆ.ಎಸ್‌.ಈಶ್ವರಪ್ಪ) 


ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್‌ ರಾಜ್‌ ಸಚಿವರು. 


ಸಖನ್ಯ್ಯ ಅಧಾನೆ ಖಂಹೆತ್ತು ಪಜಪಸಾನಿ: ಸೀ ಎನೆ. ರೂಹೆಖ್ಯೂಕ್‌ 
ಇನ ಶೆಕೆ ಸೆಖೆ" ೬೬ (520) 6 ಆನು, 


ನಳ ಸಂಪರ್ಕ 
ಒಟ್ಟು ಮನೆಗಳ ಸಂಖ್ಯೆ ಹೊಂದಿರುವ 
ಮನೆಗಳ ಸಂಖ್ಯೆ 


ಲ್ಲೆ 
ಗದಗ 194995 157633 80.84 
೦ಡ್ಕ 


ಈ 


ಜಿ 


let 
¥ 
w 
[°) 


ಧಾನವಾತ I 
ಪಾಷಾ 33 
ಪ ೫ 
ಹಾವಾಗಿ 05 
ಪಾ ನಡ HT 
ಾಷನಸರ 377 
ಸವಾ 57 
ಬಾಗಲಕೋಟಿ 201690 54,97 
ಚಾಮರಾಜನಗರ 54.49 
ಕೊಡಗ 137793 52.96 


g 4 | R 4 § - 


57 
ST5F 
SET 
ಸನುಸಾತ 
ಪನಾರ್ಸ 


[of 


[oS ITS 
[: 
gE 


ಕನ್ನಡ 287607 81589 28.37 
ದಗಿರಿ 232951 63797 27.39 


ಬೀದರ್‌ 80466 26.63 
EN NN LN EN 


ಬೆಂಗಳೂರು p 
ಗ್ರಾಮಾಂತರ 196533 34254 17.43 


3 


* | 


